ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧ , ೨೦೧೫ ( ಅಶ್ವಯುಜ ೯ , ಶಕ ವರ್ಷ ೧೯೩೭) 
Bengaluru , Thursday, October 1, 2015 ( Aashwayuja 9 , Shaka Varsha 1937 ) 


ಸಂಚಿಕೆ ೪೦ 
Issue 40 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ತಿದ್ದುಪಡಿ ಅಂತಿಮ ಅಧಿಸೂಚನೆ 
ಸಂಖ್ಯೆ : ಕೆ.ಎಸ್.ಎ./ ಸಿ.ಆರ್ / 10 / 94 -95, ಬೆಂಗಳೂರು, ದಿನಾಂಕ : 30 - 07 - 2015 . 
ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿನ್ನಿಮಿಲ್ ಹಿಂಭಾಗದ ಗಂಗೇನಹಳ್ಳಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3ರಡಿ ಅಂತಿಮವಾಗಿ ದಿನಾಂಕ : 13- 09 - 2013ರ ಸಮ ಸಂಖ್ಯೆ ಅಧಿಸೂಚನೆಯಲ್ಲಿ 
ಘೋಷಿಸಿದ್ದು, ಸದರಿ ಅಧಿಸೂಚನೆಯಲ್ಲಿ ಪ್ರಸ್ತಾವಿತ ಪ್ರದೇಶದ ಜಮೀನಿನ ಸ. ನಂ . ವಿಸ್ತೀರ್ಣ, ಮಾಲಿಕತ್ವ ವಿವರಗಳನ್ನು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ 
ತೋರಿಸಿರುವಂತೆ ತಿದ್ದುಪಡಿ ಮಾಡಿ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲು ಆಯುಕ್ತರು, ಕರ್ನಾಟಕ ಕೊಳಗೇರಿ, ಅಭಿವೃದ್ಧಿ ಮಂಡಳಿ, ಬೆಂಗಳೂರು 
ಇವರ ಪತ್ರ ಸಂಖ್ಯೆ : ಕಕೊಅಮ / ಕಂ -1 /ಆರ್ - 2 /60 /2014 -15 /1077, ದಿನಾಂಕ : 19 - 03 - 2015 ಮತ್ತು ಸಂಖ್ಯೆ : ಕಕೊಅಮ / ಕಂ - l/ ಆರ್ 
2 /60 /2001 - 02 /241, ದಿನಾಂಕ : 29 - 06 - 2015ರ ಪತ್ರಗಳಲ್ಲಿ ಕೋರಿರುತ್ತಾರೆ. ಆದ್ದರಿಂದ ದಿನಾಂಕ : 13 - 09 - 2013ರ ಅಂತಿಮ ಅಧಿಸೂಚನೆಯಲ್ಲಿ ಈ 
ಕೆಳಕಂಡಂತೆ ಷೆಡ್ಯೂಲ್‌ನಲ್ಲಿ ವಿವರಗಳನ್ನು ತಿದ್ದುಪಡಿ ಮಾಡಿದ್ದು, ಅಂತೆಯೇ ಓದಿಕೊಳ್ಳತಕ್ಕದ್ದು ಎಂದು ಆದೇಶಿಸಿದೆ. 

ಷೆಡ್ಯೂಲ್ 
ಕೊಳಚೆ ಪ್ರದೇಶದ ಕೊಳಚೆ ಪ್ರದೇಶದ 

ಚೆಕ್ಕುಬಂದಿ 
ಸ . ನಂ . 

ವಿಸ್ತೀರ್ಣ 
ಹೆಸರು ಮತ್ತು ಸ್ಥಳ ಮಾಲೀಕತ್ವದ ವಿವರ 

ಪೂರ್ವ ಪಶ್ಚಿಮ ಉತ್ತರ - ದಕ್ಷಿಣ 
ಬಿನ್ನಿಮಿಲ್ 1. ಲಕ್ಷ್ಮಿ ಎಂಟರ್ 22 / 0 - 27 - ಚರಂಡಿ , ರಸ್ತೆ ಖಾಸಗಿ ಚರಂಡಿ 
ಹಿಂಭಾಗದ ಬೃಹತ್ ಗುಂಟೆ 

ಮನೆಗಳು ಮತ್ತು ಗಲ್ಲಿ 
ಗಂಗೇನಹಳ್ಳಿ 

ಮೀನಾ ಎಂಟರ್‌ ಬೆಂಗಳೂರು 
ಕೊಳಚೆ ಪ್ರದೇಶ ಪ್ರೈಸಸ್ 

ಮಹಾನಗರ 

ಪಾಲಿಕೆಯ 
3. ವಿ. ವಿ. ಎಂಟರ್ 

ಖಾತೆ ನಂ . 
15 /5 , 15 / 6 , 
15/ 7 


೫) 


ಸ್ತೆ 


ಪ್ರೈಸಸ್ 


ರಸ್ತೆ 


ಪ್ರೈಸಸ್ 


P . R . 94 


SC- 50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


( ೪೭೩ ) 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧, ೨೦೧೫ 

ಭಾಗ ೬ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ : ಕೆ. ಎಸ್ . ಎ ./ ಸಿ. ಆ‌ : 11/ 2015 - 16 , ಬೆಂಗಳೂರು, ದಿನಾಂಕ : 10 - 07 - 2015 . 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುನೇಶ್ವರನಗರ ( ಮುತ್ಯಾಲನಗರ), 
2ನೇ ಹಂತದಲ್ಲಿರುವ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಸದರಿ 
ಪ್ರದೇಶವು ಮನುಷ್ಯ ವಾಸ ಮಾಡಲು ಯೋಗ್ಯವಲ್ಲದ ಹಾಗೂ ಅನಾರೋಗ್ಯಕರ ಪರಿಸ್ಥಿತಿಯಲ್ಲಿರುತ್ತಾರೆ. ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ 

ಭ್ಯಗಳನ್ನು ಒದಗಿಸುವ ಅಗತ್ಯವಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯೆ 1973ರ ಸೆಕನ್ 3ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರಿಂದ ಪತ್ರ 
ಸಂಖ್ಯೆ : ಕಕೋಅಮ / ಕಂ - 2 /ಆರ್ - 8/38 /2015 -16 /135 , ದಿನಾಂಕ : 20 - 05 - 2015 ಮತ್ತು ಸಂಖ್ಯೆ : ಕಕೋಅಮ / ಕಂ - 2/ 
ಆರ್ - 8 /25 /2015 - 16172 , ದಿನಾಂಕ : 01 - 06 -2015ರಂತೆ ಪ್ರಸ್ತಾವನೆ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3ರ ಅಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : 71/ಕೋಮಂಇ/2009, ದಿನಾಂಕ : 24 -02 - 2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3 ಮತ್ತು 11 ರಡಿಯಲ್ಲಿ ಜಿಲ್ಲಾಧಿಕಾರಿಗಳು ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ಸರ್ಕಾರದ ವಸತಿ ಇಲಾಖೆಯ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ 
ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗುತ್ತಿದ್ದು , ತದನಂತರದಲ್ಲಿ 
ಸರ್ಕಾರದ ಪತ್ರ ಸಂಖ್ಯೆ : ವಇ/71/ 

ಕೋಮಂಇ/2009, ದಿನಾಂಕ : 12 - 07 - 2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಇನ್ನು 
ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು ದಿನಾಂಕ : 02 - 07 -2010ರಲ್ಲಿನ ಸೂಚನೆಯಂತೆ 
ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನು ಅನುಸರಿಸಿದಂತೆ ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ : 
ವಣ 73 / 

ಕೋಮಂಇ/2001, ದಿನಾಂಕ : 26 - 06 - 2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ 
ಕ್ರಮವಹಿಸುವುದು ಎಂದು ಸರ್ಕಾರದಿಂದ ನಿರ್ದೇಶನ ನೀಡಲಾಗಿದೆ. 

ಆದ್ದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್ 3ರ ಅಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
"ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-560020 ರವರೆಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 
( ಹದಿನೈದು) ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುನೇಶ್ವರನಗರ ( ಮುತ್ಯಾಲನಗರ) 2ನೇ ಹಂತದಲ್ಲಿರುವ 
ಕೊಳಚೆ ಪ್ರದೇಶದ ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ಯೆ : 
ಕೊಳಚೆ ಪ್ರದೇಶದ ಸರ್ವೆ 

ಚೆಕ್ಕುಬಂದಿಗಳು 
ಮಾಲೀಕರ ಹೆಸರು 

ವಿಸ್ತೀರ್ಣ 
ಹೆಸರು ಮತ್ತು ಸ್ಥಳ 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
ಮುನೇಶ್ವರನಗರ ರೈಲ್ವೆ ಇಲಾಖೆ 

0 - 12 ಮುನೇಶ್ವರನಗರ ರೈಲ್ವೆ ಜಾಗ | ರೈಲ್ವೆ ಜಾಗ ರೈಲ್ವೆ ಜಾಗ 
( ಮುತ್ಯಾಲನಗರ ), 

ಗುಂಟೆ ( ಮುತ್ಯಾಲನಗರ) 
2ನೇ ಹಂತದಲ್ಲಿ 

ಘೋಷಿತ 
ಇರುವ ಕೊಳಚೆ 

ಕೊಳಚೆ ಪ್ರದೇಶ 
ಪ್ರದೇಶ 

0 - 07 ಖಾಸಗಿ ರೈಲ್ವೆ ಜಾಗ | ಮುನೇಶ್ವರನಗರ | ರೈಲ್ವೆ ಜಾಗ 
ಗುಂಟೆ ನಿವೇಶನ 

( ಮುತ್ಯಾಲನಗರ) 

ಘೋಷಿತ 
ಕೊಳಚೆ ಪ್ರದೇಶ 


ನಂ . 


ಒಟ್ಟು 


0 - 19 
ಗುಂಟೆ 


P . R . 95 


SC- 50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧ , ೨೦೧೫ 

೪೭೫ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 

ಸಂಖ್ಯೆ : ಕೆ.ಎಸ್ . ಎ ./ ಸಿ.ಆರ್ /12 / 2015 - 16 , ಬೆಂಗಳೂರು, ದಿನಾಂಕ : 15 - 07 - 2015 . 
ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಹೆಚ್.ಬಿ.ಆರ್. ಲೇಔಟ್‌ನ, ಬಾಬಾಸಾಹೇಬ್ 
ಡಾ|| ಬಿ. ಆರ್ . ಅಂಬೇಡ್ಕರ್‌ನಗರ ಕೊಳಚೆ ಪ್ರದೇಶವನ್ನು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 143 ಕುಟುಂಬಗಳು ವಾಸಿಸುತ್ತಿರುವ 
ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, 
ರಸ್ತೆ ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ . ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ನಂ . 3ನೇ ಉಪವಿಭಾಗ ರವರು ದಿನಾಂಕ : 06 - 03- 2015 ರಂದು ಸ್ಥಳ ತನಿಖೆ ಮಾಡಿದ್ದು , ಈ ಸ್ಥಳ ತನಿಖಾ ಸಮಯದಲ್ಲಿ 0 -18 
ಗುಂಟೆ ಪ್ರದೇಶದಲ್ಲಿ 450 ಜನ ಸಂಖ್ಯೆಯ 143 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ 
ಆಯುಕ್ತರು, ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ / ಕಂ -1/ ಆರ್ - 2/ ಡಾ|| ಅಂಬೇಡ್ಕರ್‌ನಗರ/25 /15 -16 /173, 
ದಿನಾಂಕ : 28 - 05 - 2015 ರಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ . ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು ( ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 
1973ರ ಕಲಂ 11 ರಡಿ ಕೊಳಚೆ ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು 
ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 1 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ , ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 
ಕೊಳಚೆ ಪ್ರದೇಶದ ಕೊಳಚೆ ಪ್ರದೇಶದ 

ಚಕ್ಕುಬಂದಿ 
ಸ . ನಂ . ವಿಸ್ತೀರ್ಣ 
ಹೆಸರು ಮತ್ತು ಸ್ಥಳ | ಮಾಲೀಕತ್ವದ ವಿವರ | 

ಪೂರ್ವ ಪಶ್ಚಿಮ 

ದಕ್ಷಿಣ 
ಡಾ || ಬಿ . ಆರ್‌. ಸರ್ಕಾರಿ ಕೆರೆ 

153 

0 - 18 ಲಾ . ಸ. ನಂ . ಸ. ನಂ . ಸ . ನಂ . 153ರ ಸ . ನಂ . 
ಅಂಬೇಡ್ಕರನಗರ 

ಗುಂಟೆ 

153ರ ಉಳಿಕೆ 153ರ 
ಕೊಳಚೆ ಪ್ರದೇಶ 

ಉಳಿಕೆ 

ಉಳಿಕೆ 


|(dL 


- ಉತ್ತರ 


144 


SC- 50 


P . R . 96 

ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
( ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 

ಸಂಖ್ಯೆ : ಕೆ.ಎಸ್ . ಎ./ ಸಿ.ಆರ್ /69 /2014 -15, ಬೆಂಗಳೂರು, ದಿನಾಂಕ : 15 - 07 - 2015. 
ಬೆಂಗಳೂರು ನಗರ, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಬುಡಬುಡಕೆ ಜನಾಂಗದ ಕೊಳಚೆ ಪ್ರದೇಶವನ್ನು ಈ 
ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 35 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು ಮಾಲಿನ್ಯದಿಂದ 
ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ, ಶೌಚಾಲಯ ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ 
ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ . 
3ನೇ ಉಪವಿಭಾಗರವರು ದಿನಾಂಕ : 06 -03- 2015 ರಂದು ಸ್ಥಳ ತನಿಖೆ ಮಾಡಿದ್ದು , ಈ ಸ್ಥಳ ತನಿಖಾ ಸಮಯದಲ್ಲಿ 0 - 02 .08 ಗುಂಟೆ ಪ್ರದೇಶದಲ್ಲಿ 
200 ಜನ ಸಂಖ್ಯೆಯ 35 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ ಆಯುಕ್ತರು, 
ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೊಅಮ / ಕಂ -1/ ಆರ್‌ -2 /01 /15 - 16174 , ದಿನಾಂಕ : 28 - 05 -2015 ರಂತೆ 


೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧, ೨೦೧೫ 


ಭಾಗ ೬ 


ವರದಿಯನ್ನು ಸಲ್ಲಿಸಿರುತ್ತಾರೆ. ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು ( ಅಭಿವೃದ್ಧಿ ಮತ್ತು ನಿರ್ಮೂಲನಾ ) ಕಾಯ್ದೆ 1973ರ ಕಲಂ 11 ರಡಿ ಕೊಳಚೆ 
ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ದಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಈ ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 
(15 ) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 


ಚಕ್ಕುಬಂದಿ 


೫)R 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಕೊಳಚೆ ಪ್ರದೇಶದ 
ಮಾಲೀಕತ್ವದ ವಿವರ 


ಸ . ನಂ . 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸರ್ಕಾರಿ ಕೆರೆ 


_ 153 


ಸ . ನಂ . 153ರ 


| 0 - 02 .08 | ಸ. ನಂ . 153ರ 

ಗುಂಟೆ ಉಳಿಕೆ 


ಸ. ನಂ . 
153ರ 


ಉಳಿಕೆ 


ಉಳಿಕೆ 


ಕಾರೇನಹಳ್ಳಿ 
ಬುಡಬುಡುಕೆ 
ಜನಾಂಗದ 
ಕೊಳಚೆ ಪ್ರದೇಶ 
( ಚಂದ್ರಿಕ ಸೋಪ್ 
ಫ್ಯಾಕ್ಟರಿ ಹತ್ತಿರ) 


P . R . 97 


SC -50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು , 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ , ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ : ಕೆ. ಎಸ್ . ಎ ./ ಸಿ . ಆರ್ : 13 / 2015 - 16, ಬೆಂಗಳೂರು, ದಿನಾಂಕ : 10 - 07 - 2015 . 


ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರಂ ಪೂರ್ವ ವಲಯದ ಜಾನಕಿರಾಮ್ ಬಡಾವಣೆಯ ರೈಲ್ವೆ 
ಜಾಗದಲ್ಲಿರುವ ಭಾಗ-1 ಮತ್ತು ಭಾಗ- 2ರ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 428 ಕುಟುಂಬಗಳು 
ವಾಸವಾಗಿದ್ದು, ಸದರಿ ಪ್ರದೇಶವು ಮನುಷ್ಯ ವಾಸ ಮಾಡಲು ಯೋಗ್ಯವಲ್ಲದ ಹಾಗೂ ಅನಾರೋಗ್ಯಕರ ಪರಿಸ್ಥಿತಿಯಲ್ಲಿರುತ್ತಾರೆ. ಕುಡಿಯುವ ನೀರು, ಬೀದಿ 
ದೀಪ, ಶೌಚಾಲಯ ಮುಂತಾದ ಮೂಲಸೌಲಭ್ಯಗಳನ್ನು ಒದಗಿಸುವ ಅಗತ್ಯವಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್ 3ರ ಅಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ 
ಮಂಡಳಿ ಇವರಿಂದ ಪತ್ರ ಸಂಖ್ಯೆ : ಕಕೊಅಮ / ಕಂ - 1/ಆರ್ -2 / ಜಾನಕಿರಾಮ್/ 56 /2014 - 15189, ದಿನಾಂಕ : 08 - 06 - 2015ರಂತೆ ಪ್ರಸ್ತಾವನೆ 
ಸಲ್ಲಿಸಲ್ಪಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3ರ ಅಡಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 


ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : 71/ 

ಕೋಮಂಇ/2009, ದಿನಾಂಕ : 24 - 02 - 2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3 ಮತ್ತು 11 ರಡಿಯಲ್ಲಿ ಜಿಲ್ಲಾಧಿಕಾರಿಗಳು ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ಸರ್ಕಾರದ ವಸತಿ ಇಲಾಖೆಯ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ 
ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗುತ್ತಿದ್ದು, ತದನಂತರದಲ್ಲಿ 
ಸರ್ಕಾರದ ಪತ್ರ ಸಂಖ್ಯೆ : ವಇ/71 / 

ಕೋಮಂಇ /2009, ದಿನಾಂಕ : 12 - 07 - 2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಇನ್ನು 
ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು ದಿನಾಂಕ : 02 - 07 - 2010ರಲ್ಲಿನ ಸೂಚನೆಯಂತೆ 
ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನು ಅನುಸರಿಸಿದಂತೆ ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ : ವಇ/73/ 

ಕೋಮಂಇ /2001, 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧, ೨೦೧೫ 

೪೭೭ 
ದಿನಾಂಕ : 26 - 06- 2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರದಿಂದ 
ನಿರ್ದೇಶನ ನೀಡಲಾಗಿದೆ. 

ಆದ್ದರಿಂದ, ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನಾ ) 
ಕಾಯ್ದೆ 1973ರ ಸೆಕ್ಷನ್ 3ರ ಅಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
"ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತದೆ. 

ಈ ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು- 560020 ರವರೆಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 
( ಹದಿನೈದು) ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಷೆಡ್ಯೂಲ್ 


ಬೆಂಗಳೂರು ನಗರದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರಂ ಪೂರ್ವ ವಲಯದ ಜಾನಕಿರಾಮ್ ಬಡವಣೆಯ ರೈಲ್ವೆ 
ಜಾಗದಲ್ಲಿರುವ ಭಾಗ -1 ಮತ್ತು ಭಾಗ - 2ರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಹಾಗೂ ಹದ್ದುಬಸ್ತು ತಃಖ್ಯೆ : 


ಚೆಕ್ಕುಬಂದಿಗಳು 


) 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಮಾಲೀಕರ ಹೆಸರು 


ಸರ್ವೆ ನಂ . | ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಬೆಂಗಳೂರು 


ರೈಲ್ವೆ ಇಲಾಖೆ 


0- 20 | ರೈಲ್ವೆ ಜಾಗ | ರೈಲ್ವೆ ಜಾಗ || 
ಗುಂಟೆ 


ರೈಲ್ವೆ ರಸ್ತೆ 


ರ 


ರೈಲ್ವೆ ಹಳಿ 


ನಗರ 


ಲಿಂಗರಾಜಪುರಂ 
ಪೂರ್ವ ವಲಯ 
ರೈಲ್ವೆ ಜಾಗದಲ್ಲಿ 
ಇರುವ ಭಾಗ- 2ರ 
ಎ ಬ್ಲಾಕ್ 
ಪ್ರದೇಶ 


ರೈಲ್ವೆ ಇಲಾಖೆ 


0 - 07 


| 


ಚರಂಡಿ 


ರೈಲ್ವೆ ಜಾಗ 


ಗುಂಟೆ 


ಬೆಂಗಳೂರು 
ನಗರ 
ಲಿಂಗರಾಜಪುರಂ 
ಪೂರ್ವ ವಲಯ 
ರೈಲ್ವೆ ಜಾಗದಲ್ಲಿ 
ಇರುವ ಭಾಗ -1ರ 
ಬಿ ಬ್ಲಾಕ್ 
ಕೊಳಚೆ ಪ್ರದೇಶ 


ಲಿಂಗರಾಜಪುರಂ | ರೈಲ್ವೆ ಭಾಗ 
ಸ್ಥಂಗೆ ಬಿ. ಡಿ. ಎ . 

ವತಿಯಿಂದ 
20X15 ಅಡಿ 

ನಿವೇಶನ 
ನೀಡಿರುವ ಜಾಗ 


ಒಟ್ಟು 


0 - 27 


ಗುಂಟೆ 


PR. 98 


SC - 50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧, ೨೦೧೫ 

ಭಾಗ ೬ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
(ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 

ಸಂಖ್ಯೆ : ಕೆ.ಎಸ್. ಎ./ ಸಿ.ಆರ್/ 67 / 2014 - 15 , ಬೆಂಗಳೂರು, ದಿನಾಂಕ : 15 -07 -2015. 
ಬೆಂಗಳೂರು ನಗರ , ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಚಂದ್ರಿಕ ಸೋಪ್ ಫ್ಯಾಕ್ಟರಿ ಬಳಿಯಿರುವ ಕೊಳಚೆ 
ಪ್ರದೇಶವನ್ನು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 70 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶವು ಅತ್ಯಂತ ಅನಾರೋಗ್ಯ ಮತ್ತು 
ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ ಶೌಚಾಲಯ ಇತ್ಯಾದಿಗಳಿಂದ 
ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ . 3ನೇ 
ಉಪವಿಭಾಗರವರು ದಿನಾಂಕ : 06 -03- 2015 ರಂದು ಸ್ಥಳ ತನಿಖೆ ಮಾಡಿದ್ದು , ಈ ಸ್ಥಳ ತನಿಖಾ ಸಮಯದಲ್ಲಿ 0 - 18 ಗುಂಟೆ ಪ್ರದೇಶದಲ್ಲಿ 200 ಜನ 
ಸಂಖ್ಯೆಯ 70 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು , ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ ಆಯುಕ್ತರು, ಕರ್ನಾಟಕ 
ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೋಅಮ / ಕಂ -1/ ಆರ್ - 2 /02 /15 -1670, ದಿನಾಂಕ : 28 - 05 - 2015 ರಂತೆ ವರದಿಯನ್ನು 
ಸಲ್ಲಿಸಿರುತ್ತಾರೆ . ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು ( ಅಭಿವೃದ್ಧಿ ಮತ್ತು ನಿರ್ಮೂಲನಾ ) ಕಾಯ್ದೆ 1973ರ ಕಲಂ 11 ರಡಿ ಕೊಳಚೆ ಪ್ರದೇಶದ 
ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು , ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಷೆಡ್ಯೂಲ್ 


ಚೆಕ್ಕುಬಂದಿ 


) 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಕೊಳಚೆ ಪ್ರದೇಶದ 
ಮಾಲೀಕತ್ವದ ವಿವರ 


ಸ . ನಂ . 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸರ್ಕಾರಿ ಕೆರೆ 


| 


153 


0 - 18 


| 


ಸ. ನಂ . 153ರ 


| ಸ. ನಂ . 153ರ 


ಸ . ನಂ . 
153ರ 


ಗುಂಟೆ 


ಉಳಿಕೆ 


ಸ. ನಂ . 
153ರ 
ಉಳಿಕೆ 


ಕಾರೇನಹಳ್ಳಿ 
ಕೊಳಚೆ ಪ್ರದೇಶ 
( ಚಂದ್ರಿಕ ಸೋಪ್ 
ಫ್ಯಾಕ್ಟರಿ ಹತ್ತಿರ) 


ಉಳಿಕೆ 


ಉಳಿಕೆ 


P . R . 99 


SC- 50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಕೊಳಚೆ ಪ್ರದೇಶ ಸ್ಥಳಾಂತರಿಕೆ ಉದ್ದೇಶದ ಅಧಿಸೂಚನೆ 
(ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 11 ರಡಿ) 

ಸಂಖ್ಯೆ : ಕೆ. ಎಸ್ .ಎ ./ ಸಿ. ಆರ್ /68 / 2014 -15, ಬೆಂಗಳೂರು, ದಿನಾಂಕ : 15 - 07 -2015 . 


ಬೆಂಗಳೂರು ನಗರ , ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಚರಕನಹಳ್ಳಿ ಕೆರೆ ಅಂಗಳದ ಹೆಚ್. ಆರ್. ಬಿ. ಆರ್. ಲೇಔಟ್, ಶ್ರೀರಾಮ ದೇವಸ್ಥಾನದ 
ಹತ್ತಿರವಿರುವ ಕೊಳಚೆ ಪ್ರದೇಶವನ್ನು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರದೇಶವನ್ನು 130 ಕುಟುಂಬಗಳು ವಾಸಿಸುತ್ತಿರುವ ಕೊಳಚೆ ಪ್ರದೇಶ ಅತ್ಯಂತ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧ , ೨೦೧೫ 


೪೭೯ 


ಅನಾರೋಗ್ಯ ಮತ್ತು ಮಾಲಿನ್ಯದಿಂದ ಕೂಡಿದ್ದು, ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ ಶೌಚಾಲಯ 
ಇತ್ಯಾದಿಗಳಿಂದ ವಂಚಿತವಾಗಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ನಂ . 
3ನೇ ಉಪವಿಭಾಗರವರು ದಿನಾಂಕ : 06 -03 - 2015 ರಂದು ಸ್ಥಳ ತನಿಖೆ ಮಾಡಿದ್ದು , ಈ ಸ್ಥಳ ತನಿಖಾ ಸಮಯದಲ್ಲಿ 1 -06.08 ಎಕರೆ/ ಗುಂಟೆ 
ಪ್ರದೇಶದಲ್ಲಿ 350 ಜನ ಸಂಖ್ಯೆಯ 130 ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದು, ಈ ಜಮೀನು ಕೆರೆ ಪ್ರದೇಶವಾಗಿರುವುದಾಗಿ 
ಆಯುಕ್ತರು, ಕರ್ನಾಟಕ ಕೊಳಗೇರಿ ಮಂಡಳಿ, ಬೆಂಗಳೂರುರವರು ಪತ್ರ ಸಂಖ್ಯೆ : ಕಕೋಅಮ / ಕಂ - 1/ ಆರ್ - 2/03/15 -16 /171, ದಿನಾಂಕ : 28 - 05 - 2015 
ರಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ . ಅಂತೆಯೇ ಸದರಿ ಕೊಳಚೆ ಪ್ರದೇಶವನ್ನು ( ಅಭಿವೃದ್ಧಿ ಮತ್ತು ನಿರ್ಮೂಲನಾ ) ಕಾಯ್ದೆ 1973ರ ಕಲಂ 11 ರಡಿ ಕೊಳಚೆ 
ಪ್ರದೇಶದ ಸ್ಥಳಾಂತರಿಸುವಿಕೆಯ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಲು ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ದಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಕಲಂ 11 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಈ ಪ್ರದೇಶದ ನಿವಾಸಿಗಳನ್ನು ಕೇವಲ 
ಸ್ಥಳಾಂತರಿಸುವ ಉದ್ದೇಶಕ್ಕೆ ಕೊಳಚೆ ಪ್ರದೇಶವೆಂದು ಈ ಮೂಲಕ ಘೋಷಿಸಲಾಗಿದೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಷೆಡ್ಯೂಲ್ 


ಚಕ್ಕುಬಂದಿ 


) 


ಕೊಳಚೆ ಪ್ರದೇಶದ 
ಹೆಸರು ಮತ್ತು ಸ್ಥಳ 


ಕೊಳಚೆ ಪ್ರದೇಶದ 
ಮಾಲೀಕತ್ವದ ವಿವರ 


ಸ . ನಂ . 


ವಿಸ್ತೀರ್ಣ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸರ್ಕಾರಿ ಕೆರೆ 


153 


1 - 06. 08 


ನಾಲಾ 


ಸ. ನಂ . 


153ರ 


ಶ್ರೀ ರಾಮ 
ದೇವಸ್ಥಾನದ 
ಕೊಳಚೆ ಪ್ರದೇಶ 


ಸ . ನಂ . 
153ರ 
ಉಳಿಕೆ 


ಉಳಿಕೆ 


ಸ . ನಂ . 
153ರ 
ಉಳಿಕೆ 


ಎ / ಗು 


P . R . 100 


SC - 50 


ವಿ . ಶಂಕರ್ 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಅಸಿಸ್ಟೆಂಟ್ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 

ಭೂ ಸ್ವಾಧೀನ ಅಧಿನಿಯಮ ವಿಧಿ 16(2)ರ ರೀತ್ಯಾ ಅಧಿಸೂಚನೆ 
ಈ ಎಲ್. ಎ. ಕ್ಯೂ : ಎಫ್ : 02 /2014 - 15, ದಿನಾಂಕ : 15 - 06 - 2015. 


ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರುಗಳ ತಿಳುವಳಿಕೆಗಾಗಿ ಈ ಮೂಲಕ ಅಧಿಸೂಚಿಸುವುದೇನೆಂದರೆ, ಈ ಮುಂದಿನ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರತಕ್ಕೆ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ ತಾಲ್ಲೂಕು ನಂದಿ ಹೋಬಳಿ ಬಾಲಕುಂಟಹಳ್ಳಿ ಗ್ರಾಮದ ಜಮೀನು 
ಜಕ್ಕಲಮಡಗು ಜಲಾಶಯ ಅಭಿವೃದ್ಧಿ ಕಾಮಗಾರಿಗಾಗಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಗುತ್ತದೆಂದು ಕರ್ನಾಟಕ ಸರ್ಕಾರವು ಅದರ ಆದೇಶ ಸಂಖ್ಯೆ : 
ಕಂಇ 13 ಭೂಸ್ವಾ. ಕೋ . 2014 , ದಿನಾಂಕ : 17 - 11 -2014ರಲ್ಲಿ ಭೂ ಸ್ವಾಧೀನ ಅಧಿನಿಯಮದ ವಿಧಿ 6(1) ರ ರೀತ್ಯಾ ಘೋಷಣೆಯನ್ನು ಮಾಡಿರುವಂತೆ 
ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಎಲ್. ಎ.ಕ್ಯೂ .: ಎಸ್ ಆರ್ : 03/2010 -11, ದಿನಾಂಕ : 20 - 03 - 2013 ರಂತೆ ಈ ಕೆಳಕಂಡ ಜಮೀನುಗಳ 
ಸ್ವಾಧೀನವನ್ನು ಕಲಂ 4 (1) ರಂತೆ ದಿನಾಂಕ : 31 - 08 - 2006 ರಂದು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 


R .N.I. No. KARBIL /2001/47147 POSTAL REGN. No. RNP/KA/BGS/2202/2014- 16 

Licensed to post without prepayment WPP No . 297 
೪೮೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧, ೨೦೧೫ 


ಭಾಗ ೬ 


ಜಿಲ್ಲೆ : ಚಿಕ್ಕಬಳ್ಳಾಪುರ 


ತಾಲ್ಲೂಕು : ಚಿಕ್ಕಬಳ್ಳಾಪುರ 


ಹೋಬಳಿ : ನಂದಿ 


ಗ್ರಾಮ : ಬಾಲಕುಂಟಹಳ್ಳಿ 


ಚಕ್ಕುಬಂದಿ 


ಭೂ ಸ್ವಾಧೀನ ಪಡೆದ ವಿಸ್ತೀರ್ಣ 

ಮತ್ತು ಆಕಾರ 


೫) 


ಖಾತೆದಾರರು / ಅನುಭವದಾರರ 

ಹೆಸರು 


ಸ. ನಂ . | ತರಹ 


| 


ಉತ್ತರ ಪೂರ್ವ | ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ . ಪೈ . 


ಬಿನ್ 


ಸ . ನಂ . 


ಮಾರೇಗೌಡ 
ದೊಡ್ಡರಾಮೇಗೌಡ 


_ 137 | ಖುಷಿ 


ಸ. ನಂ . ಸ. ನಂ. 


137 


ಸ. ನಂ . 

73 


0 - 01 


0 - 03 


73 


| 


73 


ಉಳಿಕೆ 


P . R . 101 


SC- 25 


ಹೆಚ್. ಅಮರೇಶ್ , ಕೆ. ಎ . ಎಸ್ . 
ಅಸಿಸ್ಟೆಂಟ್ ಕಮೀಷನರ್ ಹಾಗೂ 

ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


